ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಉತ್ತರಿಸಬೇಕಾದ ದಿನಾಂಕ 13.03.2020 


ಒಂ 
ವಿಷಯ ಗ್ರಾಮ ಪಂಚಾಯತಿಗಳಲ್ಲಿರುವ ಬಾಪೂಜಿ ಸೇವಾ ಕೇಂದ್ರಗಳ ಮೂಲ 
ಸೌಕರ್ಯಗಳ ಬಗ್ಗೆ. 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಉತ್ತರ 


ಗ್ರಾಮ ಪಂಚಾಯತಿಗಳು | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 24 ಸೇವೆಗಳು 
ಬಾಪೂಜಿ ಸೇವಾ ಕೇಂದ್ರದಿಂದ | ಮತ್ತು ಕಂದಾಯ ಇಲಾಖೆಯ 40 ಸೇವೆಗಳನ್ನು ಬಾಪೂಜಿ ಸೇವಾ ಕೇಂದ್ರದ 


ಸೇವೆಗಳನ್ನು | ಮೂಲಕ ಒದಗಿಸಲಾಗುತ್ತಿದೆ. ಸೇವೆಗಳ ವಿಲೇವಾರಿ ವಿವರ ಈ ಕೆಳಗಿನಂತಿದೆ. 


2016-17 2017-18 2018-19 


ನೀಡುವುದು) Services 

Nadakacheri 1,86,953 5,07,372 2,16,940 
pel igs Wace 

RTC 


13,64,920 21,53,534 15,212 


Nadakacheri - 7,64,876 |. 
OTC Services 
Fe 


1,12,389 


a 
ಜ್‌ 


ಬಾಪೂಜಿ ಸೇವಾ ಕೇಂದ್ರದ 


ವತಿಯಿಂದ ಸೇವೆಗಳನ್ನು 
ಗುರುತಿಸಿರುವ ಎಲ್ಲಾ 


ಸೇವೆಗಳನ್ನು ಒದಗಿಸಲು ಗ್ರಾಮ 


ಗ್ರಾಮ ಪಂಚಾಯತಿಗಳಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಡಾಟಾ ಎಂಟ್ರಿ 
ಪಂಚಾಯತಿಗಳಲ್ಲಿ ಡಾಟಾಎಂಟ್ರಿ 


2 


ಆಪರೇಟರ್‌ ಗಳೇ ಬಾಪೂಜಿ ಸೇವಾ ಕೇಂದ್ರಗಳನ್ನು ನಿರ್ವಹಿಸುತ್ತಿರುತ್ತಾರೆ. 
ಲಿ J, lL ಪ ಲ್ಯ 


ಆಪರೇಟರ್ಗಳ ಹುದ್ದೆ 
ಲಭ್ಯವಿದೆಯೇ; ಇಲ್ಲದಿದ್ದಲ್ಲಿ 
ಸರ್ಕಾರ ಕೈಗೊಂಡ 


ಕ್ರಮಗಳೇನು? 


ಗ್ರಾಮ ಪಂಚಾಯತಿಗಳು | ಗ್ರಾಮ ಪಂಚಾಯತಿಗಳಲ್ಲಿ ಲಭ್ಯವಿರುವ ಗಣಕಯಂತ್ರ, ಅಂತರ್ಜಾಲ 


ಸ್ಥಳೀಯ ಸ್ವಯಂ ಸರ್ಕಾರವಾಗಿ | ವ್ಯವಸ್ಥೆಯನ್ನೇ ಉಪಯೋಗಿಸಿಕೊಂಡು ಬಾಪೂಜಿ ಸೇವಾ ಕೇಂದ್ರದ ಮೂಲಕ 
[3 [5 [7 [ [a3 ಲ್ರಿ ಸು 


E pe F: pO RE ಣಿ: ಜ್ಯ pe 
ಆಡಳಿತ ನೀಡಲು ಸಂವಿಧಾನ | ಸಕಾಲಕ್ಕೆ ಸಾರ್ವಜನಿಕರಿಗೆ ಸೇವೆಯನ್ನು ನೀಡಲಾಗುತಿದೆ. 
fy K) § ವಂ 


ಅವಕಾಶ ನೀಡಿದ್ದರೂ ಈ 


ಕೇಂದ್ರದಲ್ಲಿ ಎದುರಿಸುತ್ತಿರುವ 


ಮೂಲ ಸಮಸ್ಯೆಗಳು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


ಪಂಚಾಯತಿಗೊಬ್ಬ | ಗ್ರಾಮ ಪಂಚಾಯತಿಗಳ ಡಾಟಾ ಎಂಟ್ರಿ ಆಪರೇಟರ್‌ ಹುದ್ದೆಗಳಿಗೆ ನೇಮಕಾತಿ 


ಆಪರೇಟರ್‌ 


ಪ್ರಕಿಯೆ ಪ್ರಾರಂಭಿಸಲಾಗಿದ್ದು, ಈ ನೇಮಕಾತಿಗೆ ಮೀಸಲಾತಿ ನೀಡುವ ಬಗ್ಗೆ 


ಸರ್ಕಾರ | ಸರ್ಕಾರದ ಹಂತದಲ್ಲಿ ಪರಿಶೀಲಿಸುತ್ತಿರುವುದರಿಂದ ಡಾಟಾ ಎಂಟ್ರಿ ಆಪರೇಟರ್‌ 


ಹುದ್ದೆಯ ಆಯ್ಕೆ ಮತ್ತು ನೇಮಕಾತಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ 


pe 
ಟು. 


ಗ್ರಾಮ ಪಂಚಾಯತಿ ನೌಕರರಿಗೆ ಸಂಬಂಧಿಸಿದಂತೆ, The 
9) 2 


Kamataka Gram Swaraj and Panchayat Raj (Staffing 


Pattem, Scales of Pay, Method of Recruitment and 


Conditions of Service of Employees of Gram Panchayat) 


Rules, 2020 ರ ಕರಡನ್ನು ಸಂಸದೀಯ ವ್ಯವಹಾರಗಳ ಇಲಾಖೆಯು 


ಪರಿಶೋಧನೆ ಮಾಡಿದ್ದು, ದಿನಾಂಕ:29.02.2020 ರಂದು ಪ್ರಕಟಿಸಲಾಗಿದ್ದು, 


ಅಂತಿಮವಾಗಿ ನಿಯಮಗಳನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ಸಂತರ 


ಕ್ರಮವಹಿಸಲಾಗುವುದು. 


ಸಂಖ್ಯೆ ಗ್ರಾಅಪ/01/ಗ.ಕೋಶ/2020, ದಿನಾ೦ಕ:09.03.2020 


